Ky 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2) ಸದಸ್ಕರ ಹೆಸರು 


3) ಉತ್ತರಿಸುವ ದಿನಾಂಕ 
4) ಉತ್ತರಿಸುವವರು 


ಕರ್ನಾಟಕ ವಿಧಾನ ಪರಿಷತು 


: 1614 (1740) 

: ಶ್ರೀ ಲಹರ್‌ ಸಿಂಗ್‌ ಸಿರೋಯಾ 
(ವಿಧಾನಸಭೆಯಿಂದ ಚುನಾಯಿತರಾದವರು) 

: 22.03.2021 


ಃ ಅರಣ್ಯ, .ಕನ್ನಡ ಮತ್ತು ಸಂಸ್ಥೃತಿ ಸಚಿವರು 


ಶಲ 


ಪ್ರೆ 


ಉತ್ತರ 


ರಾಜ್ಯದಲ್ಲಿ ಕರಡಿಗಳ ಸಂಖ್ಯೆ 
ಹೆಚ್ಚುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ರಾಜ್ಯದಲ್ಲಿ ಎಷ್ಟು ಕರಡಿಗಳಿವೆ; 
(ವಿವರ ನೀಡುವುದು) 


$ | ರಾಜ್ಯದಲ್ಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಕೈಗೊಂಡ ಸಂರಕ್ಷಣೆ ಕ್ರಮಗಳಿಂದ 


ಕರಡಿಗಳ 
ಬಂದಿರುತ್ತದೆ. 


ಸಂತತಿ ಹೆಚ್ಚಾಗುತ್ತಿರುವುದು ಸರ್ಕಾರದ ಗಮನಕ್ಕೆ | 


ರಾಜ್ಯದಲ್ಲಿ ಇರಬಹುದಾದ “ಕರಡಿಗಳ 


ಸಂಖ್ಯೆಯನ್ನು : 
ಅಂದಾಜಿಸಲಾಗಿರುವುದಿಲ್ಲ. : 


ಈ) 


1 ಇಡುವಕೆವಿಗೂ 


ರಾಜ್ಯದಲ್ಲಿ ಕರಡಿಗಳ ಗಣತಿ 
ಮಾಡಲಾಗಿದೆಯೇ; 
(ವಿವರ ನೀಡುವುದು) 


ನಮ್ಮ! 


'ಗಣತಿಯೆ ಯಾವುದೇ `ಕಾರ್ಯೆಕವ 


ಇು) 


ಕರಡಿಗಳ `'ಜೀವನ ವಿಧಾನದ 
ಬಗ್ಗೆ ಅರಣ್ಯ ಇಲಾಖೆ ಅಥವಾ 
ತಜ್ಞರಿಂದ ಯಾವುದಾದರೂ 
ಅಧ್ಯಯನ ನಡೆಸಲಾಗಿದೆಯೇ; 
(ವಿವರ ನೀಡುವುದು) 


ಘಡ 
ವೈಲ್ಡ್‌ಲೈಫ್‌ ಎಸ್‌.ಓ.ಎಸ್‌ ಸಂಸ್ಥೆ, ಬನ್ನೇರುಘಟ್ಟ ಇವರಿಗೆ ological 


Study in Daroji Bear Sh and other areas in 


Karnataka to better understand Human-Bear Conflict 
ಎಂಬ ವಿಷಯದ ಬಗ್ಗೆ ಅಧ್ಯಯನವನ್ನು 5 ವರ್ಷಗಳ ಅವಧಿಗೆ 


ದಿನಾಂಕ:10/12/2013 ಕಟ, 10/12)2018ರವರೆಗೆ ನಡೆಸಲು 
ಸರ್ಕಾರದಿಂದ ಅನುಮತಿ ನೀಡಲಾಗಿರುತ್ತದೆ. ಪ್ರಸ್ತುತ ಸದರಿ 
ಅಧ್ಯಯನದ ಅವಧಿಯನ್ನು ಮುಂದಿನ 5 ವರ್ಷಗಳ ಅವಧಿಗೆ 
ವಿಸ್ತರಿಸುವ ಪ್ರಸ್ತಾವನೆಯು ಪರಿಶೀಲನೆಯಲ್ಲಿರುತ್ತದೆ. 


ಈ) 


" ಸಾವು-ನೋವು 


ರಾಜ್ಯದ ಯಾವ . ಯಾವ 
ಜಿಲ್ಲೆಗಳಲ್ಲಿ ಕರಡಿ ದಾಳಿ 
ಪ್ರಕರಣಗಳು ವರದಿಯಾಗಿವೆ; 
2015-2020 ರವರೆಗೆ ಕರಡಿ 
ದಾಳಿಯಿಂದ ಸಂಭವಿಸಿದ 
.ಎಷ್ಟು? 
(ಜಿಲ್ಲಾವಾರು: ವಿವರ 


ನೀಡುವುದು) 


ರಾಜ್ಯದಲ್ಲಿ ಬಳ್ಳಾರಿ, ಕೊಪ್ಪಳ, ಚಿಂಗಳೊರು'ಗ್ರಾಮಾಂತರ, ತುಮಕೂರು. 
ಹಾಸನ, ರಾಮನಗರ, ಭದ್ರಾವತಿ, ಚಿತ್ರದುರ್ಗ, ಬೆಳಗಾವಿ, 
ಚಿಕ್ಕಬಳ್ಳಾಪುರ . ಜಿಲ್ಲೆಗಳಲ್ಲಿ ಕರಡಿ ದಾಳಿಯ ಪ್ರಕರಣಗಳು 
ವರದಿಯಾಗಿರುತ್ತವೆ. 

ರಾಜ್ಯದಲ್ಲಿ 2015 ರಿಂದ 2020ರ ವರೆಗೆ ಕರಡಿ 
ಉಂಟಾದ... ಮಾನವ-ಪ್ರಾಣ ಹಾನಿ ಪ್ರಕರಣಗಳ. 
ಮುಂದಿನಂತಿವೆ: ಹ 


ದಾಳಿಯಿಂದ 
ವಿವರ ಈ 


-2- 
ಕ್ರಸಂ| - , ಪಕ ಉತ್ತರ 

ಕ್ರಸಂ ವರ್ಷ ಜೆಲ್ಲೆ” ಪ್ರಕರಣ 

TT 205-6 | ಚಿತ್ರದುರ್ಗ [01 

ಪಳಗಾವ TT 

2 2016-17 | 

| ತುಮಕೂಕು [01 
ಪ್‌ಮಗಳಾರು TI 

ಬಣ್ಣಾ [73 

ತುವಕಾಹ [0] 

p ಉತ್ತರಕನ್ನಡ [3 

3 2017-18 | ಚಿಕ್ಕಬಳ್ಳಾಪುರೆ [01 

ರಾಮನಗರ 01 

ಭದಾವತ [0] 

ಒಷ್ಟಾ 3 [73 

4 2018-19 ಳಿ yl. 

ತುಮಕೂರು [| 

ಒಟ್ಟು 02 

ಬಳ್ಳಾರಿ 01 

5 2019-20 ಚಿತ್ರದುರ್ಗ ™ 

ಪೇದರ್‌ [| 

ಒಟ್ಟು 03 

FT pe pe 

ಸಂಖ್ಯೆ: ಅಪಜೀ.-71 ಎಫ್‌ಡಬ್ಬ್ಯೂಎಲ್‌ 2021 ಧಾಳಿ ಸ ಸ , 
io 
“(ಅರವಿಂದ ಲಿಂಬಾವಳಿ) 
ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


